KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೫ , ೨೦೦೯ ( ಆಶ್ವಯುಜ ೨೩, ಶಕ ವರ್ಷ ೧೯೩೧) ಸಂಚಿಕೆ ೪೧ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 117 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ : 19ನೇ ಸೆಪ್ಟೆಂಬರ್ , 2009 

- ಸುಧಾರಣೆ ಕಾಯೆ , 1961ರ (1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದು ಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ . ಸಂ | ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ನಂಜನಗೂಡು ತಾಲ್ಲೂಕು, 

1. ಶ್ರೀ ದೊರೆಸ್ವಾಮಿ ನಾಯ್ಕ ಬಿನ್ ಕರಿನಾಯ್ಕ , 
ಮೈಸೂರು ಜಿಲ್ಲೆ 

ಹಡತಿ ಗ್ರಾಮ ಮತ್ತು ಅಂಚೆ, 
ನಂಜನಗೂಡು ತಾಲ್ಲೂಕು 
2 . ಶ್ರೀ ವಾಲ್ಟರ್ ( ಬಾಬು) ಬಿನ್ ಬುತ್ತಾಲ್ , 

ರಾಷ್ಟ್ರಪತಿ ರಸ್ತೆ, ನಂಜನಗೂಡು ಪಟ್ಟಣ 
3. ಶ್ರೀ ಹೆಚ್ .ಎಲ್. ಮಲ್ಲಿಕಾರ್ಜುನ ಬಿನ್ ಲಿಂಗಪ್ಪ 

ಹದಿನಾರು, ಚಿಕ್ಕಯ್ಯನ ಛತ್ರ ಹೋಬಳಿ 
ನಂಜನಗೂಡು ತಾಲ್ಲೂಕು 

( ಮೀಸಲಾತಿ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ನಾರಾಯಣ ಗೌಡ 
ಪಿ . ಆರ್ . 559 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


( ೭೨೯ ) 


೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ : ಕಂಇ 190 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ (1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ , 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ . 
ಕ್ರ. ಸಂ | ಭೂ ನ್ಯಾಯ ಮಂಡಳಿಯ ಹೆಸರು | ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ | 
ಕಾರ್ಕಳ ತಾಲ್ಲೂಕು ಉಡುಪಿ ಜಿಲ್ಲೆ 1. ಶ್ರೀ ಆನಂದ ಬಂಡೀಮಠ ಬಿನ್, ಪಿ.ಕೆ. ಗೋಪಾಲ, ( ಮೀಸಲು) 

ಗೋಪಾಲ ನಿವಾಸ , ಬಂಡೀಮಠ, ಕಾರ್ಕಳ 
2. ಶ್ರೀ ಮಣಿರಾಜ್ ಶೆಟ್ಟಿ, ನ್ಯಾಯವಾದಿ 

ತೆಳ್ಳಾರ್ ರಸ್ತೆ , ಕಾರ್ಕಳ 
3 . ಶ್ರೀ ಗಣಪತಿ ಮುದ್ರಾಡಿ, ಬಿನ್ ಬಾಬು ಅಲಿಯಾಸ್ 

ನಾರಾಯಣ, ವ್ಯಾಪಾರಸ್ಥರು, ಮುದ್ರಾಡಿ 
4 . ಶ್ರೀಮತಿ ಸುಮಾ ಕೇಶವ್, 
ಲಲಿತ ಕೃಪ, ಫಿಶರೀಸ್ ರಸ್ತೆ, ಕಾರ್ಕಳ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್ . ನಾರಾಯಣ ಗೌಡ 
ಪಿ . ಆರ್ . 560 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 46 ಮೀಇಇ 2009 , ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್, 2009 
ಕರ್ನಾಟಕ ಒಳನಾಡು ಮೀನುಗಾರಿಕೆ ( ಸಂರಕ್ಷಣೆ , ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ 1996 ಅಧ್ಯಾಯ - || 
ರ ಪ್ರಕರಣ 7(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಿವನಸಮುದ್ರ ಜಲಾಶಯದಲ್ಲಿ ಅಪರೂಪದ ಹಾಗೂ ಅಳಿವಿನ 
ಅಂಚಿನಲ್ಲಿರುವ ಮಹಶೀರ್, ಪಂಟಿಯಸ್ ಕರ್ನಾಟಿಕಸ್ ಮುಂತಾದ ಮೀನುಗಳ ಸಂತತಿಯನ್ನು ಸಂರಕ್ಷಿಸುವ ದೃಷ್ಟಿಯಿಂದ 
ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕಿನ ಬೆಳಕವಾಡಿ ಗ್ರಾಮ ಪಂಚಾಯತಿ ಸರ್ವೆ ನಂಬರು 341, 342, 343 , 344, 345, 346, 
347 , 348, 349, 355, 358, 359 /2ಬಿ, 373/374 , 379 / 384. 385 , 386 , 387, 388, 390, 391, 392, 393, 394, 
402, 403 , 405 ರಲ್ಲಿ ಬರುವ ಶಿವನಸಮುದ್ರ ಜಲಾಶಯವನ್ನು ಮತ್ತು ಜಲಾಶಯಕ್ಕೆ ಬರುವ ಚಾನಲ್ ಹೆಡ್ ಟವರ್‌ನಿಂದ 
1400 ಮೀಟರ್ ಉದ್ದ ಹೊಂದಿರುವ ಪ್ರದೇಶವನ್ನು ತತ್ ಕ್ಷಣದಿಂದ ಜಾರಿಗೆ ಬರುವಂತೆ “ ಮತ್ಯಧಾಮ ” ವೆಂದು 
ಘೋಷಿಸಿದೆ. 

* ಕರ್ನಾಟಕ ಒಳನಾಡು ಮೀನುಗಾರಿಕೆ ( ಸಂರಕ್ಷಣೆ ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ 1996 ರ ಅಧ್ಯಾಯ 
|| ರ ಪ್ರಕರಣ 7( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕಿನ ಬೆಳಕವಾಡಿ ಗ್ರಾಮ 

ಕ್ಯಾಪ್ತಿಯ ಮೇಲೆ ತಿಳಿಸಿದ ಸರ್ವೆ ನಂಬರುಗಳಲ್ಲಿ ಬರುವ ಶಿವನಸಮುದ್ರ ಜಲಾಶಯ ಮತ್ತು ಜಲಾಶಯಕ್ಕೆ 
ಬರುವ ಚಾನಲ್ ಹೆಡ್ ಟವರ್‌ನಿಂದ 1400 ಮೀಟರ್ ಉದ್ದ ಹೊಂದಿರುವ ಪ್ರದೇಶದಲ್ಲಿ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ 
ಮೀನು ಹಿಡಿಯುವುದನ್ನು ಮತ್ತು ಯಾವುದೇ ತರಹದ ಮೀನುಗಾರಿಕೆ ಚಟುವಟಿಕೆ ನಡೆಸುವುದನ್ನು ನಿಷೇಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ಎಂ . ರಾಜಣ್ಣ 
ಪಿ . ಆ‌ , 561 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ) 


- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೭೩೧ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 386 ಪಿಎಂಎಸ್ 2009, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್ , 2009 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ( ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್ 
ಎಂ .ಕೆ. ಜೋಸೆಫ್, ಪವರ್ ಆಫ್ ಜೀಸಸ್ ಪ್ರೇಯರ್ ಮಿನಿಸ್ಸಿ ( ರಿ), ನಂ 69/. ಬಿ, ಚರ್ಚ್‌ಸ್ಟ್ರೀಟ್, ಮುನಿಸ್ವಾಮಿ ಲೇಔಟ್, 
ಬ್ರಿಗೇಡ್ ಮಿಲೇನಿಯಂ ಹತ್ತಿರ, ಬೆಂಗಳೂರು- 78 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ 
ಮಾತ್ರ ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು 
ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
ಪಿ . ಆರ್. 562 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ರಹದಾರಿ ಮತ್ತು ವಿದೇಶಿಯರು) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( B -67), ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್, 2009 | 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀನಿವಾಸಪುರ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

ಮುನಿರೆಡ್ಡಿ ಬಿನ್ ಬಾಲಪ್ಪ, ವೆಂಕಟೇಶ್ವರ ಎಕ್ಸಟೆಂಷನ್, ಕೆ.ಎನ್. ಕಾಂಪ್ಲೆಕ್ಸ್ , ಶ್ರೀನಿವಾಸಪುರ 
ಶ್ರೀ ಚಂದ್ರಶೇಖರ ಜಿ.ಎಫ್. ಬಿನ್ ಜಿ . ಶ್ರೀನಿವಾಸಯ್ಯ ತೋಟಗಾರಿಕೆ ಮುಂಭಾಗ, ಎಂ . ಜಿ . ರಸ್ತೆ , ಶ್ರೀನಿವಾಸಪುರ ತಾ : 
3. ಶ್ರೀ ಪಲ್ಲಾರೆಡ್ಡಿ ಬಿನ್ ಮುನಿವೆಂಕಟಪ್ಪ, ರಾಮಕೃಷ್ಣರಸ್ತೆ, ಶ್ರೀನಿವಾಸಪುರ ತಾಲ್ಲೂಕು 
4. ಶ್ರೀ ಕೆ.ಎಸ್. ಮಲ್ಲಿಕಾರ್ಜುನ ಬಿನ್ ಶಿವರುದ್ರಪ್ಪ , ಎಂ . ಜಿ. ರಸ್ತೆ, ಶ್ರೀನಿವಾಸಪುರ ತಾಲ್ಲೂಕು 
ಶ್ರೀ ಎಂ . ವೇವಣ್ಣ ಬಿನ್ ಮುನಿವೆಂಕಟಪ್ಪ, ವೆಂಕಟೇಶ್ವರ ಬಡಾವಣೆ, ಶ್ರೀನಿವಾಸಪುರ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಆರ್ . ರವೀಂದ್ರ 
ಪಿ . ಆರ್ . 563 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( C- 38 ), ಬೆಂಗಳೂರು, ದಿನಾಂಕ : 15ನೇ ಸೆಪ್ಟೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352( 16) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನರಸಿಂಹರಾಜಪುರ ಪಟ್ಟಣ 
ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಜೆ. ಜಿ. ನಾಗರಾಜ್ ಬಿನ್ ಗಣೇಶ್ ರಾವ್, ನರಸಿಂಹರಾಜಪುರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 
2. ಶ್ರೀ ಟಿ. ಆರ್. ಜಯರಾಮ್ ಬಿನ್ ಲೇ :ರಾಮಯ್ಯ ಟಿ. ವಿ . ಹಳೇ ಅಂಚೆ ಕಛೇರಿ ರಸ್ತೆ, ನರಸಿಂಹರಾಜಪುರ ತಾಲ್ಲೂಕು 

ಚಿಕ್ಕಮಗಳೂರು ಜಿಲ್ಲೆ. 
3. ಶ್ರೀ ಎಂ . ಸುಬ್ರಮಣ್ಯ ಬಿನ್ ಮುನಿರಾಜು , ಮೇದರಬೀದಿ, ನರಸಿಂಹರಾಜಪುರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್ . ರವೀಂದ್ರ 
ಪಿ . ಆರ್ . 564 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


. 


೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫, ೨೦೦೯ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( C- 39), ಬೆಂಗಳೂರು, ದಿನಾಂಕ : 15ನೇ ಸೆಪ್ಟೆಂಬರ್ , 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352 (1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 

ವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ | 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಹರೀಶ್ ವಿ. ಶೆಟ್ಟಿ ಬಿನ್ ವೆಂಕಟರಮಣ ಶೆಟ್ಟಿ , ಕೆರೆದಂಡೆ, ಶೃಂಗೇರಿ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
2. ಶ್ರೀ ಮಂಜುನಾಥ ಪಂಡಿತ್ ಬಿನ್ ನಾರಾಯಣ್ ಪಂಡಿತ್, ಕೆರೆದಂಡೆ, ಶೃಂಗೇರಿ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ. 
3. ಡಾ : ನರಸಿಂಹಪ್ರಸಾದ್ ಬಿನ್ ರಾಮಸ್ವಾಮಿ , ಅಶ್ವಿನಿ ಕ್ಲಿನಿಕ್ , ಭಾರತೀ ಬೀದಿ, ಶೃಂಗೇರಿ ತಾಲ್ಲೂಕು, ಚಿಕ್ಕಮಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಸಿ.ಆರ್ . ರವೀಂದ್ರ 
ಪಿ . ಆರ್ . 565 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( C-40), ಬೆಂಗಳೂರು, ದಿನಾಂಕ : 15ನೇ ಸೆಪ್ಟೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1b ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೊಪ್ಪ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕಣ್ಣನ್ ಎಂ .ಆರ್. ಬಿನ್ ಶ್ರೀ ಎಂ .ಆರ್. ಆರ್ . ಅಯ್ಯಂಗಾರ್ , ಕಾಮಧೇನು ಎಂಟರ್‌ಪ್ರೈಸಸ್ , ಮುಖ್ಯರಸ್ತೆ, 
* ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
2 . ಶ್ರೀ ಸುಧಾಕರ್ ಭಟ್, ಬಿನ್ ಶ್ರೀ ನರಹರಿ ಆಚಾರ್, ವಿವೇಕಾನಂದ ರಸ್ತೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ, 
3. ಶ್ರೀ ಶ್ರೀಪತಿ ಪ್ರಭು ಬಿನ್ ಶ್ರೀ ಸನಾತನ ಪ್ರಭು, ಸುಭಾಷ್ ರಸ್ತೆ , ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್. ರವೀಂದ್ರ 
ಪಿ .ಆರ್. 566 

ಸರ್ಕಾರದ ಅಧೀನ ಕಾರ್ಯದರ್ಶಿ 

- ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( C-43), ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352 (1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿರಾಳಕೊಪ್ಪ ಪಟ್ಟಣ 
ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಅಗಡಿ ಅಶೋಕ್ ಬಿನ್ ಶ್ರೀ ಅಗಡಿ ಕೃಷ್ಣಮೂರ್ತಿ, ಹಳೇ ಪೋಸ್ಟ್ ಆಫೀಸ್ ರಸ್ತೆ , ಶಿರಾಳಕೊಪ್ಪ 
2. ಡಾ : ಮುರುಘರಾಜ್ ಬಿನ್ ಶ್ರೀ ಜಯದೇವಪ್ಪ ಸೂರಣಗಿ, ಕುಂಬಾರಕೇರಿ, ಶಿರಾಳಕೊಪ್ಪ 
ಶ್ರೀ ಐ. ಎಂ . ಶಿವಾನಂದಯ್ಯ ಬಿನ್ ಶ್ರೀ ಮೂಕಯ್ಯ , ನೆಹರೂ ಕಾಲೋನಿ, 1ನೇ ಕ್ರಾಸ್ ಶಿರಾಳಕೊಪ್ಪ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್ . ರವೀಂದ್ರ 
ಪಿ.ಆರ್‌. 567 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
HOME SECRETARIAT 

NOTIFICATION 
No. HD 222 POP 2009, Bangalore, Dated : 30th September, 2009 
In exercise of the powers conferred by clause (s) of section 2 of the Code of Criminal Procedure , 
1973 (Central Act 2 of 1974 ), the Government of Karnataka hereby declare that with effect from the date 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೭೩೩ 
of publication of this notification in the Official Gazette , the areas and places specified in column (3 ) of the 
schedule below , shall cease to be within the jurisdiction of the police station specified in column (4 ) 
thereof and the said areas and places shall be included in the Police Station specified in column (2 ) 
thereof. 

SCHEDULE 
ಜಿಲ್ಲೆಯ ಹೆಸರು, ಉಪ ಅಂಕಣ (3) ರಲ್ಲಿರುವ 

ಪ್ರದೇಶಗಳು 

ಕಾಲಂ 3ರಲ್ಲಿ ಸೂಚಿಸಿದ 
ವಿಭಾಗ ಹಾಗೂ ಠಾಣೆ ಪ್ರದೇಶಗಳನ್ನು 

ಪ್ರದೇಶವನ್ನು 
ಸೇರಿಸಬೇಕಾದ 

ಹೊರತುಪಡಿಸಿದ ಠಾಣೆ 
ಪೋಲೀಸ್ ಠಾಣೆ 

ಹೆಸರು 
ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಸಂಚಾರಿ | ಅಲ್ಲಿಪುರ ಎದುರುಗಡೆ - ಬಳ್ಳಾರಿ 
ಕಾರಿ | ಅಲ್ಲಿಪುರ ಎದುರುಗಡೆ - ಬಳ್ಳಾರಿ | ಬಳ್ಳಾರಿ 

ಗ್ರಾಮೀಣ 
ಪೊಲೀಸ್ ಠಾಣೆ ರೂರಲ್ ಇಂಜನಿಯರಿಂಗ್ ಪೊಲೀಸ್ ಠಾಣೆ 

ಕಾಲೇಜ್ ವರೆಗೆ. 
ಬಳ್ಳಾರಿ ನಗರ ಉಪ 

ಅಲ್ಲಿಪುರ ಬಲಗಡೆ - ಎಂ . ಆರ್ .ಎಫ್. 
ವಿಭಾಗ ಬಳ್ಳಾರಿ 

ನೈಜ್ಟ್ ರಿಮೋಟ್ ಫ್ಯಾಕ್ಟರಿ ವರೆಗೆ 
ಸಂಚಾರಿ ಪೊಲೀಸ್ 

ಕೊಳಗಲ್ಲು ರಸ್ತೆ ,ಸಿಮೆಂಟ್ ಫ್ಯಾಕ್ಟರಿ 
ಠಾಣೆ 

ಕಲ್ಲು ಬೋರ್ಡ್ 93 - 94 
ತಾಳೂರು ರಸ್ತೆ - ರೈಸ್ ಮಿಲ್ ವರೆಗೆ | 
ಕಪ್ಪಗಲ್ ರಸ್ತೆ, ಡ್ರಮ್ ವರ್ಲ್ಡ್ 
ಸ್ಕೂಲ್ ಕಾಂಪೌಂಡ್ ಗೋಡೆ ವರೆಗೆ 
ಸಂಗನಕಲ್ಲು ರಸ್ತೆ- ಸ್ಮಶಾನದ ವರೆಗೆ | 
ಬಿಸಲಹಳ್ಳಿ ರಸ್ತೆ -ಆರ್ಮ್ಸ್ & 
ಅಮ್ಯುನಿಷನ್ ಫ್ಯಾಕ್ಟರಿ ನಂತರ ಸಬ್ 
ಕೆನಾಲ್ ಸಂ :13 ವರೆಗೆ 
ಬಿ . ಗೋನಾಳ್ ರಸ್ತೆ - ಚಿಕ್ಕದು ಬಿಡ್ಸ್ 
ನಂತರ ಕೆನಾಲ್ ವರೆಗೆ | 
ಅಂದ್ರಾಳ್ ರೋಡ್, ಇಬ್ರಾಹಿಂಪುರ 
ಹತ್ತಿರ, ಸಬ್ ಕೆನಾಲ್ ವರೆಗೆ 
ಬೊಮ್ಮನಾಹಾಳ್ ರಸ್ತೆ, ಮಂಗಮ್ಮ 
ಕ್ಯಾಂಪ್ ಬರುವುದಕ್ಕಿಂತ ಮುಂಚೆ 
ಸಲಾಕೆನಾಲ್ ವರೆಗೆ. 
ಸಂಜೀವರಾಯನಕೋಟೆ- ಮುಂಡಿಗಿ 
ಒಳಗಿನಿಂದ ಹೋದರೆ ಅಲ್ಲಿ 
ಕೆನಾಲ್ ಇದೆ ಅಲ್ಲಿಯವರೆಗೆ 
ಬೆಂಗಳೂರು ರಸ್ತೆ - ಹಲ್ಕುಂದಿ ಮಠ 
ಆದಮೇಲೆ ಹಳ್ಳದ ಬ್ರಿಡ್ಜ್ ರೈಲ್ವೆ 
ಕ್ರಾಸ್ ವರೆಗೆ . 
ಹೊನ್ನಳ್ಳಿ 

ರಸ್ತೆ - ಬೆಗ್ಗರ್ 
ಕಾಲೋನಿಯವರೆಗೆ ಬೆಳಗಲ್ ರಸ್ತೆ 
ವೃದ್ದಾಶ್ರಮ ಆದಮೇಲೆ ಪ್ರಶಾಂತ 
ನಗರ ದಾಟಿದ ಮೇಲೆ ಬಲಗಡೆ 
ಎ . ಆರ್. ಮೂರ್ತಿ ರವರ ಸಮಾಧಿ 
ವರೆಗೆ. 
ಆಲದ ಹಳ್ಳಿ ರಸ್ತೆ- ಆಲದಹಳ್ಳಿ 
ಗ್ರಾಮದ ವರೆಗೆ. 


೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫, ೨೦೦೯ 

ಭಾಗ - ೪ 
The Traffic Police Stations specified in column (2 ) shall be responsible for investigation of the 
offences under: 

1) the Karnataka Traffic Control Act , 1960 (Karnataka Act No . 18 of 1960 ) 
2 ) the Karnataka Traffic ( Control of Public Vehicles ) Rules, 1979 
3) the Karnataka Traffic Control (Regulation of Traffic on Highways ) Rules , 1979 and the 

Karnataka Traffic Control Rules 1979 . 
4 ) the Karnataka Public Conveyance Act , 1961 (Karnataka Act 20 of 1962) 
5 ) the Motor Vehicles Act, 1988 (Central Act 59 of 1988 ) and the Karnataka Motor Vehicle 

Rules 1989 
6 ) offences under sections 279, 304 [A ], 337 , 338 and 427 of Indian Penal Code , 1860 . 

By Order and in the name of the Governor of Karnataka, 

G .R . SRINIVASA RAO 
P . R . 568 

Under Secretary to Government [1/c), 

Home Department (Police Expenditure ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ : ಮಮಇ 60 ಮಅನಿ 2009 , ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್ , 2009 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧಿನಿಯಮ 1999 ನಿಯಮಗಳು 2000ದ ಅನ್ವಯ 
ಪ್ರದತ್ತವಾದ ಅಧಿಕಾರದ ಅಡಿಯಲ್ಲಿ ಮೈಸೂರು ದಸರಾ ಮತ್ತು ವಸ್ತು ಪ್ರದರ್ಶನ 2009ರಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ನಿಗಮದ ಮಳಿಗೆಗಳನ್ನು ಏರ್ಪಡಿಸುವ ಕುರಿತು ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಧಿನಿಯಮ ಕಲಂ 7ರಂತೆ 
ಉಪಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ರಾಜ್ಯ ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ 
ಹಾಗೂ ಅಧಿನಿಯಮ ಕಲಂ 9ರ (1)(i) ರಂತೆ ಟೆಂಡರ್‌ ಆಹ್ವಾನಿಸುವ ಮತ್ತು ಟೆಂಡರ್ ಅಂಗೀಕರಿಸುವ ಪ್ರಾಧಿಕಾರವನ್ನಾಗಿ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರನ್ನು ನೇಮಿಸಲಾಗಿದೆ. 

* ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮಗಳು 2000ದ ಕಲಂ 17(2) ರಂತೆ ಟೆಂಡರ್ 
ಬುಲೆಟಿನ್‌ನಲ್ಲಿ ಟೆಂಡರ್ ನೋಟೀಸ್ ಆಹ್ವಾನಿಸುವ ಪ್ರಕಟಣೆ ದಿನಾಂಕ ಮತ್ತು ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕದ 
ನಡುವೆ ಕನಿಷ್ಟ 60 ದಿನಗಳ ಸಮಯ ನೀಡಬೇಕಾಗಿದ್ದು , ವಸ್ತು ಪ್ರದರ್ಶನದಲ್ಲಿ ಇಲಾಖೆಯ ಬಾಗವಹಿಸುವಿಕೆ ಅತ್ಯಂತ 
ಜರೂರಾಗಿ ಆಗಬೇಕಾಗಿರುವುದರಿಂದ ಸದರಿ ನಿಯಮದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಟೆಂಡರ್ ಬುಲೆಟಿನ್‌ನಲ್ಲಿ 
ಟೆಂಡರ್ ನೋಟಿಸ್ ಆಹ್ವಾನಿಸುವ ಪ್ರಕಟಣೆ ದಿನಾಂಕ: ಮತ್ತು ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕವನ್ನು 8 ದಿನಗಳಿಗೆ 
ಮಿತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಮಂಜುನಾಥ್ 
ಪಿ .ಆರ್. 569 

ಸರ್ಕಾರದ ಉಪ ಕಾರ್ಯದರ್ಶಿ 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 11 SMR 2009 , Bangalore , Dated : 29th September, 2009 
In exercise of the powers conferred by clause (ff) of rule 3 of the Karnataka Government 
Servants (Medical Attendance )Rules 1963, the Government of Karnataka hereby adds the following item 
after item 240 of Schedule I to the said rules , namely : 
(241) NewCity Multispeciality Hospital, Opp . Shanieshwara Temple, Vidyaranya Marg , 
Kadbettu Udupi- 576 101 

By Order and in the name of the Governor of Karnataka, 

P . MARKANDEYA 

Under Secretary to Government, 
Department of Personnel and Administrative Reforms (Services Rules -2 ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೭೩೫ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಡಿಪಿಎಆರ್ 11 ಎಸ್ಎಂಆರ್ 2009 , ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್, 2009 

ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ 
( ಎಫ್ಎಫ್) ನ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್ 
ರ ಐಟಂ 240 ರ ನಂತರ ಈ ಕೆಳಕಂಡ ಐಟಂನ್ನು ಸೇರ್ಪಡೆಗೊಳಿಸಿದೆ: 
(241) ಸಿಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಶನೀಶ್ವರ ದೇವಸ್ಥಾನದ ಎದುರಿಗೆ, ವಿದ್ಯಾರಣ್ಯ ಮಾರ್ಗ , 
ಕಾಡಬೆಟ್ಟು, ಉಡುಪಿ - 576 101. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ. ಮಾರ್ಕಂಡೇಯ 
ಪಿ . ಆರ್ . 570 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 2) 
KARNATAKA GOVERNOR S SECRETARIAT 

NOTIFICATION 
No. GS 11 TUM 2007, Bangalore, Dated : 7th October, 2009 
WHEREAS , in Notification No. GS 11 TUM 2007 dated 14th November, 2007 the Executive 
Council of Visvesvaraya Technological University , Belgaum , was re -constituted by H .E . the Chancellor 
and Dr. D .H . Rao , Principal Gogte Institute of Technology , Belgaum ,was nominated as a Member on the 
Executive Council of the Visvesvaraya Technological University , Belgaum , in terms of Section 19 ( 3 )( e ) of 
the Visvesvaraya Technological University Act, 1994 . 

WHEREAS , the Vice - Chancellor, Visvesvaraya Technological University , Belgaum , vide his letter 
dated :16 . 9. 2009 has intimated that Dr. D . H . Rao ,. Principal , Gogte Institue of Technology , Belgaum , has 
relinquished from the office of the Principal, Gogte Institute of Technology , Belgaum on 24.8 .2009 and 
therefore he ceases to be a Member on the Executive Council of the said University . 

AND NOW THEREFORE, in exercise of the powers conferred under Section 19( 3)(e) read with 
Section 19(4 ) of the VTU Act, 1994 , I, H .R . BHARDWAJ, Governor of Karnataka and Chancellor of the 
Universities in Karnataka , hereby nominate Dr. K .N . Balasubramanya Murthy , Principal, PES Institute of 
Technology , Banashankari , Hosakerehalli , Bangalore - 560 085 as Member on the Executive Council of 
the Visvesvaraya Technological University , Belgaum , in place of Dr. D .H . Rao , for the residuary period of 
the term of Dr. D .H . Rao . 

H .R . BHARDWAJ 

Governor and Chancellor 
P . R .571 

K . H . SESHAGIRI 

Under Secretary to Governor 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 200 ಎಲ್ ಸಿಎಲ್ 2007 , ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್ , 2009 
ಪ್ರಾವಿನ್ ಶಿಯಲ್ ಇನ್ ಸಾಲ್ವೆ ಅಧಿನಿಯಮ 1920 (ಕೇಂದ್ರ ಅಧಿನಿಯಮ 1920ರ 5 ) ನಿಯಮ 57ರ ಉಪ 
ನಿಯಮ (1) ರಲ್ಲಿ ಮತ್ತು ಪ್ರಾವಿನ್ ಶಿಯಲ್ ಇನ್‌ಸಾಲ್ವೆನ್ಸಿ ( ಕರ್ನಾಟಕ ಎಕ್ಸ್ಟೆನ್‌ಷನ್ ಅಂಡ್ ಅಮೆಂಡ್ ಮೆಂಟ್) 
ಅಧಿನಿಯಮ 1962ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಬಳಸಿಕೊಂಡು ಕರ್ನಾಟಕ ಸರ್ಕಾರವು ಶ್ರೀ ಹೆಚ್. ರವಿಶಂಕರ್, 
ವಕೀಲರು, ಹಿರಣ್ಯ ಕೃಪ, ಶಂಕರ ಕಾಲೋನಿ, ಶಂಕರಮಠ ರಸ್ತೆ , ಶಿವಮೊಗ್ಗ ಇವರನ್ನು ದಿನಾಂಕ:1.10 .2009ರಿಂದ ಮೂರು 


| 


( 


عه 
2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫, ೨೦೦೯ 

ಭಾಗ - ೪ಎ 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಶಿವಮೊಗ್ಗ ಜಿಲ್ಲೆಯ ಅಫಿಷಿಯಲ್ ರಿಸೀವರನ್ನಾಗಿ ಶ್ರೀಮತಿ ಕೆ. ಜಿ. 
ಕಲ್ಪನಾ ಇವರ ರಾಜೀನಾಮೆಯಿಂದ ತೆರವಾದ ಜಾಗದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಕುಂತಲಾ ಹೆಚ್. ಆರ್ . 
ಪಿ . ಆರ್ . 572 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
KARNATAKA GOVERNOR S SECRETARIAT 

NOTIFICATION 
No.GS 3 KOM 2007 , Bangalore , Dated : 29th September , 2009 
WHEREAS Prof . B .A . Viveka Rai, Vice Chancellor, Karnataka State open University, Mysore has 
tendered his resignation for the post of Vice -Chancellor, on his selection for an assignment as a Guest 
Professorship at the University of Wurzburg , Germany His resignation has been accepted with effect from 
30.9 .2009 afternoon vide Notification No. GS 3 KOM 2007 dated 29th September, 2009 . 

WHEREAS , on account of the resignation of Prof. B .A . Viveka Rai, Vice -Chancellor, Karnataka 
State Open University, Mysore, the post of Vice -Chancellor of the said University falls vacant with effect 
from 1 .10 . 2009 . 

NOW , THEREFORE , I H .R . BHARDWAJ,GOVERNOR OF KARNATAKA AND CHANCELLOR 
OF THE UNIVERSITIES IN KARNATAKA in exercise of the powers conferred by Sub Clause 6 of Clause 
1 of First Statutes of the Second Schedule of Karnataka State Open University ,hereby appoint Sri K .R . 
Jayaprakash Rao , Registrar, Karnataka State Open University Mysore, to act as Vice -Chancellor, 
Karnataka State Open University , Mysore , until a new Vice -Chancellor is appointed in terms of section 10 
(1) of the Karnataka State Open University Act 1992. 

H . R . BHARDWAJ 
P . R . 573 

Governor & Chancellor 
SHARADA SUBRAMANIAM 

Secretary to Governor 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 120 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ ( 1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ರಾಯಚೂರು ಜಿಲ್ಲೆ ಮತ್ತು ತಾಲ್ಲೂಕಿನ ರೈತರ ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣ ಸಹಕಾರ 
ಸಂಘ ನಿ . ರಾಯಚೂರು ಇದರ ಆಡಳಿತ ಮಂಡಳಿಗೆ ರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

1. ಶ್ರೀ ಜಿ . ಶಂಕರ ರೆಡ್ಡಿ ಮಗ್ಗಲಪೇಟೆ, ರಾಯಚೂರು 
2 . ಶ್ರೀಮತಿ ಶೀಲಾ ಜಾಗೀರದಾರ 
3. ಶ್ರೀ ಚೆನ್ನಪ್ಪ ಹರಿಜನವಾಡ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್ .ಎಸ್ . ಹುಚ್ಚಾಚಾರಿ 
ಪಿ . ಆರ್ . 578 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


